ಓದು ಮತ್ತು ಕಲಿಕೆಯಲ್ಲಿ ಆಸಕ್ತಿಯ ಕಡಿ ಹೊತ್ತಿಸಿದ ಪತ್ರಿಕೆ - ಚಕ್‌ಮಕ್‌ 
ವಿನತಾ ವಿಶ್ವನಾಥನ್‌ 


ಚಕ್‌ಮಕ್‌ 10 ರಿಂದ 14 ವರ್ಷ ವಯಸ್ಸಿನ ಮಕ್ಕಳಿಗಾಗಿ ಹಿಂದಿ ಭಾಷೆಯಲ್ಲಿ 
ಪ್ರಕಟವಾಗುತ್ತಿರುವ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದ ಮಾಸಿಕ ಪತ್ರಿಕೆಯಾಗಿದೆ. ರೆಕ್ಸ್‌ 
ಡಿ'ರೊಜಾರಿಯೊ ಮತ್ತು ವಿನೋದ್‌ ರೈನಾರ ಕಲ್ಪನೆಯ ಕೂಸಾದ ಇದನ್ನು, 1985 ರಲ್ಲಿ 
ಪ್ರಾರಂಭಿಸಲಾಯಿತು. ಮಕ್ಕಳನ್ನು ಓದಲು ಪ್ರೋತ್ಸಾಹಿಸುವುದು ಮತ್ತು ಸಾಮಾನ್ಯವಾಗಿ ಆ 
ವಯಸ್ಸಿನಲ್ಲಿ ಅವರು ಶಾಲೆಗಳಲ್ಲಿ ಕಲಿತದ್ದಕೆ ಪೂರಕವಾದುದನ್ನು ನೀಡುತ್ತಾ 
ಕಲಿಕೆಯನ್ನು ಆನಂದಿಸುವ ಪ್ರಕ್ರಿಯೆಯನ್ನಾಗಿ ಮಾಡುವುದು ಇದರ ಹಿಂದಿನ 
ಉದ್ದೇಶವಾಗಿತ್ತು. ಆ ಸಮಯದಲ್ಲಿ ಚಕ್‌ಮಕ್‌ ಕಥೆಗಳು, ಕವನಗಳು ಮತ್ತು ಚಿತ್ರಗಳ ಜೊತೆಗೆ 
ಸಾಕಷ್ಟು ಪ್ರಮಾಣದಲ್ಲಿ ವಿಜ್ಞಾನದ ವಿಷಯವನ್ನು ಒಳಗೊಂಡಿತ್ತು. ಓದುಗರನ್ನು 
ಸೆಳೆಯಲು, ಅವರ ಸೃಜನಶೀಲತೆಯನ್ನು ಪ್ರೋತ್ಸಾಹಿಸಲು ಮತ್ತು ಸ್ವತಂತ್ರ ಚಿಂತನೆಯನ್ನು 
ಉತ್ತೇಜಿಸಲು ವಿಜ್ಞಾನದ ವಿಷಯಗಳನ್ನು ವಿವಿಧ ರೂಪಗಳಲ್ಲಿ ಪ್ರಸ್ಲುತಪಡಿಸಲಾಯಿತು. 
ಪ್ರತಿ ಸಂಚಿಕೆಯಲ್ಲಿ ಮಕ್ಕಳು ಬರೆದ ಕವನಗಳು, ಕಥೆಗಳು ಮತ್ತು ಚಿತ್ರಗಳನ್ನು ಸಹ 
ಪ್ರಕಟಿಸಲಾಯಿತು, ಇದು ಮಕ್ಕಳು ಪತ್ರಿಕೆಯೊಂದಿಗೆ ತಮ್ಮನ್ನು ಗುರುತಿಸಿಕೊಳ್ಳಲು ಸಹಾಯ 
ಮಾಡಿತು. 


ಕಳೆದ ಮೂರು ದಶಕಗಳಲ್ಲಿ, ಚಕ್‌ಮಕ್‌ ಅನೇಕ ಬದಲಾವಣೆಗಳನ್ನು ಕಂಡಿದೆ. ಆದರೆ, 
ಪೂರಕ ವಿಷಯಗಳನ್ನು ಓದುಗರಿಗೆ ನೀಡುವುದು, ಮಕ್ಕಳಿಗೆ ಓದಿನ ಖುಷಿ ನೀಡುವ ವ್ಯಾಪಕ 
ಶ್ರೇಣಿಯ ವಿಷಯಗಳನ್ನು ಓದಲು ಅನುವು ಮಾಡಿಕೊಡುವುದು ಮುಂತಾದ ಅದರ 
ಮೂಲಭೂತ ಗುರಿಗಳು ಹಾಗೆಯೇ ಉಳಿದಿವೆ. 


ಹೋಶಂಗಾಬಾದ್‌ ಸೈನ್ಸ್‌ ಟೀಚಿಂಗ್‌ ಪ್ರೋಗ್ರಾಂ (ಹೆಚ್‌ಎಸ್‌ಟಿಪಿ -॥STP) ನಲ್ಲಿ 
ತೊಡಗಿಕೊಂಡಿದ್ದವರಿಗೆ ಮಕ್ಕಳಿಗಾಗಿ ವಿಜ್ಞಾನ ನಿಯತಕಾಲಿಕ ತರುವ ಕಲ್ಪನೆಯು 
ಹೊಸತೇನಾಗಿರಲಿಲ್ಲ. 70 ರ ದಶಕದಲ್ಲಿ ಪ್ರಾರಂಭವಾಗಿ ಹೊಸದಾರಿ ನಿರ್ಮಾಣಕ್ಕೆ 
ಕಾರಣವಾದ ಮಾಧ್ಯಮಿಕ ಶಾಲಾ ಮಕ್ಕಳ ವಿಜ್ಞಾನದ ವರ್ಕ್‌ಬುಕ್‌ ಬಾಲ ವೈಜ್ಞಾಯಿಕ್‌ 
ಹಿಂದಿಯಲ್ಲಿ ಪ್ರಕಟಿಗೊಳ್ಳೃತ್ತಿತ್ತು. ಅಲ್ಲದೆ, ಹೆಚ್‌ಎಸ್‌ಟೆಪಿಯ ಭಾಗವಾಗಿದ್ದ ಶಾಲೆಗಳಲ್ಲಿ 
ವಿಶಿಷ್ಟವಾದ ಮತ್ತು ಆ ಕಾಲಘುಟ್ಟಿಕ್ಕಿಂತ ಸಾಕಷ್ಟು ಮುಂದಿದ್ದ ಬೋಧನಾ ವಿಧಾನವನ್ನು 
ಪರಿಚಯಿಸಲಾಗಿತ್ತು. ಇಲ್ಲಿ ಪಠ್ಯಕ್ರಮವು ಕೇವಲ ಮಾಹಿತಿಯನ್ನು ನೀಡಲಿಲ್ಲ, ಬದಲಿಗೆ 
ಮುಖ್ಯವಾಹಿನಿಯ ಪಠ್ಯಪುಸ್ತಕಗಳು ಒಳಗೊಂಡಿರುವ ಅದೇ ವಿಷಯಗಳನ್ನು ಆನಂದಿಸುತ್ತ 
ಕಲಿಯುವಂತೆ ಮಾಡಲಾಗಿತ್ತು. ಇಲ್ಲಿ ಪ್ರಸ್ತುತ ಪಡಿಸಲಾದ ವಿಷಯಗಳನ್ನು 
ಚಟುವಟಿಕೆಗಳು ಮತ್ತು ಪ್ರಶ್ನೆಗಳು, ಪ್ರಯೋಗಶೀಲತೆಗೆ ಉತ್ತೇಜನ, ದತ್ತಾಂಶ ಸಂಗ್ರಹಣೆ, 
ಹೋಲಿಕೆ, ಮತ್ತು ವೈಜ್ಞಾನಿಕ ಚಿಂತನೆಯನ್ನು ಉತ್ತೇಜಿಸುವ ಮಾದರಿಯಲ್ಲಿ 
ರೂಪಿಸಲಾಗಿತ್ತು ಮತ್ತು ಇದು ವಿಜ್ಞಾನ-ಕಲಿಕೆಯನ್ನು ಪ್ರಸ್ತುತ ಮತ್ತು 
ವಿನೋದಮಯಮವಾಗಿಸುವ ಮೂಲಕ ವೈವಿಧ್ಯಮಯ ಪರಿಕಲ್ಪನೆಗಳನ್ನು 
ಅರ್ಥಮಾಡಿಕೊಳ್ಳಲು ಮಕ್ಕಳಿಗೆ ಸಹಾಯ ಮಾಡಿತು. ಬಾಲ ಮೈಜ್ಞಾನಿಕ್‌ ಮಕ್ಕಳು (ಮತ್ತು 


ಶಿಕ್ಷಕರು) ಯೋಚಿಸಲು, ಇನ್ನಷ್ಟು ತಿಳಿದುಕೊಳ್ಳಲು, ಅನ್ವೇಷಣೆಯ ಮೂಲಕ 
ಕಲಿತುಕೊಳ್ಳುವಿಕೆಯಲ್ಲಿ ಇರುವ ಆನಂದವನ್ನು ಹುಡುಕಲು ಸಹಾಯ ಮಾಡಿತು. 


ಈ ಕುತೂಹಲ, ವಿಜ್ಞಾನದ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳುವ ಉತ್ಸುಕತೆಗೆ ಆ ಸಮಯದಲ್ಲಿ 
ಹೆಚ್ಚಿನ ಆಯ್ತೆ ಹಾಗೂ ಅವಕಾಶಗಳಿರಲಿಲ್ಲ. ಮಧ್ಯಪ್ರದೇಶದ ಗ್ರಾಮೀಣ ಪ್ರದೇಶದ 
ಮಗುವೊಂದು ತನಗೆ ಅರ್ಥವಾಗುವ ರೀತಿಯಲ್ಲಿ ಕಲಿಯಲು ಪುಸಕಗಳು ಲಭ್ಯವಿರುವ 
ಗ್ರ೦ಂಥಾಲಯಕ್ಕ ಪ್ರವೇಶವನ್ನು ಪಡೆಯುವುದು ಅಸಂಭವದಾಗಿತ್ತು. 


ಈ ಸಮಯದಲ್ಲಿ ಜನ್ಮ ತಾಳಿದ್ದೇ ಚ್‌ಕ್‌ಮಕ್‌. ಬಾಲ ವಿಜ್ಞಾನಿಗಳಿಗಾಗಿ ರಚಿಸಲಾದ ಈ 
ಪತ್ರಿಕೆ, 11-14 ವರ್ಷ ವಯಸ್ಸಿನ ಮಕ್ಕಳನ್ನು ತನ್ನ ಓದುಗರನ್ನಾಗಿಸಿಕೊಳ್ಳುವ ಗುರಿ 
ಹೊಂದಿತ್ತು. ಇದು ಅವರಿಗೆ ಪೂರಕ ಓದು, ನಿರ್ದಿಷ್ಟವಾಗಿ ವಿಜ್ಞಾನದ ಓದುವಿಕೆಯಾಗಿತ್ತು. 
ಆ ದಿನಗಳಲ್ಲಿ ಮಾಧ್ಯಮಿಕ ಶಾಲಾ ಮಕಳಿಗೆ ಹಿಂದಿ ವಿಜ್ಞಾನ ಪತ್ರಿಕೆಯೊಂದು 
ಅವನಕಾಶಗಳು ತುಂಬಿದ ಗೂಡಾಗಿತ್ತು. ಈಗಲೂ, ಅದೇ ರೀತಿಯ ಕೆಲವು ನಿಯತಕಾಲಿಕೆಗಳು 
ಇವೆ. 


ಚಕ್‌ಮಕ್‌ನ ಆರಂಭಿಕ ಆವೃತ್ತಿಗಳನ್ನು ನೋಡಿದರೆ, ವಿಜ್ಞಾನವು ಪತ್ರಿಕೆಯ 
ಕೇಂದ್ರಬಿಂದುವಾಗಿದ್ದರೂ, ವಿಜ್ಞಾನದ ಹೊರತಾಗಿ ಪ್ರಚಲಿತ ವಿದ್ಯಮಾನಗಳು, ಸಾಮಾಜಿಕ 
ಸಮಸ್ಯೆಗಳು, ವ್ಯಕ್ತಿ-ಚಿತ್ರುಣ, ಕಥೆಗಳು ಮತ್ತು ಕವಿತೆಗಳಂತಹ ಲೇಖನಗಳು ಸಹ ಇದ್ದವು. 
ನಿಯತಕಾಲಿಕದಲ್ಲಿ ಹಲವಾರು ನಿಯಮಿತ ವೈಶಿಷ್ಟ್ಯಗಳು ಅಥವಾ ಅಂಕಣಗಳೂ ಇದ್ದವು. 
ಆರಂಭದ ದಿನಗಳಿಂದಲೂ ನಿಯತಕಾಲಿಕೆಯಲ್ಲಿ ಮರಪಾಚಿ ಎಂಬ ಅಂಕಣದಲ್ಲಿ 
ಮಕ್ಕಳಿಗೆ ಬಿಡಿಸಲು ಶಬ್ಧಗಳ ಮತ್ತು ಚಿತ್ರಗಳ ಒಗಟುಗಳನ್ನು ನೀಡಲಾಗುತ್ತಿತ್ತು. ಓದುಗರಲ್ಲಿ 
ಸಮಸ್ಯೆ-ಪರಿಹರಿಸುವ ಮನೋಭಾವವನ್ನು ಬೆಳೆಸುವುದು ಇದರ ಉದ್ದೇಶವಾಗಿತ್ತು. ಈ 
ನಿಯತಕಾಲಿಕೆಯಲ್ಲಿ ಸಾವಲಿರಾಮ್‌ ಎಂಬ ಕಾಲ್ಪನಿಕ ಪಾತ್ರವಿತ್ತು, ಈ ಪಾತ್ರಕ್ಕೆ ಮಗುವು 
ಯಾವುದೇ ಪ್ರಶ್ನೆಯನ್ನು ಕೇಳಬಹುದಿತ್ತು ಮತ್ತು ಖಚಿತವಾಗಿ ಉತ್ತರವನ್ನು 
ನಿರೀಕ್ಲ್ಷಿಸಬಹುದಿತ್ತು.  ಎಚ್‌ಎಸ್‌ಟಿಪಿ ಅನುಷ್ಠಾನಗೊಳ್ಳುತ್ತಿರುವ ಎಲ್ಲಾ ಶಾಲೆಗಳಲ್ಲಿ 
ಸಾವಲಿರಾಮ್‌ ಪರಿಚಿತ ಪಾತ್ರವಾಗಿತ್ತು. ಪ್ರತಿ ವಾರ ಡಜನ್‌ಗಟ್ಟಿಲೆ ಪೋಸ್ಟ್‌ಕಾರ್ಡ್‌ಗಳು 
ಮತ್ತು ಪತ್ರಗಳು ಆ ಪಾತ್ರಕ್ಕೆ ಬರುತ್ತಿದ್ದವು. ಏಕಲವ್ಯ ಮತ್ತು ಜಕ್‌ಮಕ್‌ ತಂಡಗಳು 
ಸಾಮಾನ್ಯವಾಗಿ ದೇಶದಲ್ಲಿಯೇ ವಿಜ್ಞಾನದಲ್ಲಿ ಅತ್ಯುತ್ತಮ ಪರಿಣತಿಯನ್ನು ಹೊಂದಿದ 
ವಿಜ್ಞಾನಿಗಳನ್ನು ಅದಕ್ಕ ಉತ್ತರಿಸಲು ಅವಲಂಬಿಸಿದ್ದವು. ಕೆಲವು ಪುಶ್ನೆಗಳು ಅತ್ಯಂತ 
ಸವಾಲಿನವಾಗಿರುತ್ತಿದ್ದವು ಮತ್ತು ಕೆಲವು ಸರಳವಾಗಿರುತ್ತಿದ್ದವು. 


ಈ ನಿಯತಕಾಲಿಕೆಯಲ್ಲಿ ಅಪ್ಲಿ ಪ್ರಯೋಗ ಶಾಲಾ ಎಂಬ ಪ್ರಯೋಗಾತ್ಮಕ ಅಂಕಣ ಇತ್ತು, 
ಅಲ್ಲಿ ಕೆಲವು ಸರಳವಾದ ಸೂಚನೆಗಳನ್ನು ಅನುಸರಿಸಿ ಮತ್ತು ಯಾವುದೇ ಮಗು ತನ್ನ ಸುತ್ತ 
ಮುತ್ತಲು ಸಿಗುವ ವಸ್ತುಗಳನ್ನೇ ಬಳಸಿ, ತನ್ನ ಬಿಡುವಿನ ವೇಳೆಯಲ್ಲಿ ಅವುಗಳನ್ನು 
ಬಳಸಿಕೊಂಡು ಪ್ರಯೋಗಗಳನ್ನು ಮಾಡಿ ಆಶ್ಚರ್ಯಕರ ವಿದ್ಯಮಾನಗಳನ್ನು 
ಗಮವಿಸಬಹುದಾಗಿತ್ತು. ಅಂತಿಮವಾಗಿ, ಮೇರಾ ಪಸನ್ನಾ ಎನ್ನುವ ಪುಟ ಇತ್ತು - ಮಕ್ಕಳ 
ಕವಿತೆಗಳು, ಕಥೆಗಳು ಮತ್ತು ಚಿತ್ರಣಗಳಿಗೆ ಅಲ್ಲಿ ಸ್ಥಳ ಮೀಸಲಾಗಿತ್ತು. ಮಕ್ಕಳ ಬರಹ, 
ಚಿತಗಳಿಗೆ ಅಲ್ಲಿ ಕೆಲವೊಮ್ಮೆ ಮುಖಪುಟದಲ್ಲಿ, ಕೆಲವೊಮ್ಮೆ ಲೇಖನ ಅಥವಾ ಕಥಾ 
ವಿಭಾಗದಲ್ಲಿ ಆದ್ಯತೆ ನೀಡಲಾಗುತ್ತಿತ್ತು. ಇದರ ಜೊತೆಗೆ, ಪದಬಂಧಗಳು, ಚಿತ್ರ ಕಥೆಗಳು, 


ಖೇಲ್‌ ಖೇಲ್‌ ಮೇ, ಜೋಕ್‌ಗಳು - ಮಕ್ಕಳನ್ನು ಹಿಡಿದಿಟ್ಟಿಕೊಳ್ಳುವ ಮತ್ತು 
ಸಂತೋಷಪಡಿಸುವ ಹಲವಾರು ವಿಷಯಗಳು ಅದರಲ್ಲಿದ್ದವು. ಚಕ್‌ಮಕ್‌ ಮಕ್ಕಳಿಗೆ ಒಂದು 
ಪಿಠಾರ (ಪೆಟ್ಟಿಗೆ) ಒಂದು ಜ್ಞಾನದ ಭಂಡಾರವಾಗಿತ್ತು. 


ವಿಷಯ ಪ್ರಸ್ತುತಿ ಮತ್ತು ಶೈಲಿಯಲ್ಲಿ ಮಕ್ಕಳ ತಿಳಿವಳಿಕೆಯ ಮಟ್ಟಿದಲ್ಲಿಯೇ ಅವರಿಗೆ 
ಅರ್ಥವಾಗುವ ರೀತಿಯಲ್ಲಿಯೇ ರೂಪಿಸುವ ಸಂಘಟಿತ ಪ್ರಯತ್ನವಿತ್ತು. ಬರವಣಿಗೆಯ 
ಶೈಲಿಯಲ್ಲಿ ಮಕ್ಕಳನ್ನು ಲಘುವಾಗಿ ಪರಿಗಣಿಸುತಿರಲಿಲ್ಲ. ಪುಟಿಗಳ ವಿವರಣೆಗಳು ಮತ್ತು 
ವಿನ್ಯಾಸವು ಮೊದಲಿನಿಂದಲೂ ವೈವಿಧ್ಯಮಯ ಶ್ಯೈಲಿಗಳಲ್ಲಿದ್ದು, ಇದರಲ್ಲಿ 
ಜನಗಡಢ್‌/ಜಂಗಧ್‌ ಸಿಂಗ್‌ ಶ್ಯಾಮ್‌ ಅವರಂತಹ ಕಲಾವಿದರ 'ಬುಡಕಟ್ಟು' ಶೈಲಿಗಳು 
ಸೇರಿದ್ದವು. ಬಾಲಿಶ ವ್ಯಂಗ್ಯಚಿತ್ರಗಳಿಂದ ದೂರ ಸರಿದು ಮಕ್ಕಳಿಗೆ ಉತ್ತಮ ಕಲೆಯನ್ನು 
ನೀಡಲು ಯತ್ಲಿಸಲಾಯಿತು. ಪಠ್ಯ ಅಥವಾ ವಿವರಣೆಗಳು ಮತ್ತು ವಿನ್ಯಾಸಕ್ಕ 
ಸಂಬಂಧಿಸಿದಂತೆ, ಮಕ್ಕಳನ್ನು ಇತರರಿಗೆ ಸಮಾನವಾಗಿ ಪರಿಗಣಿಸಲಾಯಿತು. 


ಆ ಕಾಲದಲ್ಲಿ ಎಜಚ್‌ಎಸ್‌ಟಿಪಿ ಉತ್ತುಂಗದಲ್ಲಿತ್ತು, ಮಕ್ಕಳೊಂದಿಗೆ ನಿರಂತರ ಸಂಪರ್ಕ 
ಹೊಂದಿತ್ತು, ಚಕ್‌ಮಕ್‌ನ ಸಂಪಾದಕೀಯ ತಂಡವು ವಿಜ್ಞಾನ ಪತ್ರಿಕೆಯಲ್ಲಿ ಮಕ್ಕಳು 
ಏನನ್ನು ಓದಬೇಕೆಂದು ಬಯಸುತ್ತಾರೆಂದು ತಿಳಿದಿತ್ತು, ಮಕ್ಕಳ ನಾಡಿಮಿಡಿತವನ್ನು 
ಅರಿತುಕೊಂಡಿತ್ತು. ಎಚ್‌ಎಸ್‌ಟೆಪಿ ಅನುಸರಣೆಯ ಸಭೆಗಳಿಗೆ, ಮಾಸಿಕ ಸಭೆಗಳಿಗೆ, ಶಾಲೆಗಳಿಗೆ 
ಹೋಗುತ್ತಿದ್ದ ಏಕಲವ್ಯ ತಂಡದ ಎಲ್ಲರೂ ಚಕ್‌ಮಕ್‌ನ ಬಂಡಲ್‌ಗಟ್ಟಿಲೆ ಪ್ರತಿಗಳನ್ನು 
ಒಯ್ಯ್ಯತ್ತಿದ್ದರು. ಮಕ್ಕಳಿಗೆ ರಿಯಾಯತಿ ದರದಲ್ಲಿ ಎಂದರೆ ಒಂದು ಪ್ರತಿಗೆ ಒಂದು ಅಥವಾ 
ಎರಡು ರೂಪಾಯಿ ಬೆಲೆಯಲ್ಲಿ ಪತಿಕೆಯನ್ನು ಮಾರಾಟ ಮಾಡುತ್ತಿದ್ದರು. ಈ ಸಭೆಗಳಲ್ಲಿ 
ಭಾಗವಹಿಸುತ್ತಿದ್ದ ಶಿಕ್ಷಕರು ತಮ್ಮ ಶಾಲೆಯ ವಿದ್ಯಾರ್ಥಿಗಳಿಗೆ ನಿಯತಕಾಲಿಕೆಗಳನ್ನು 
ತಲುಪಿಸಲು ಸ್ವಯಂಸೇವಕರಾಗಿ ಕಾರ್ಯ ನಿರ್ವಹಿಸುತ್ತಿದ್ದರು. ಮಕ್ಕಳು ಚಕ್‌ಮಕ್‌ಗೆ ಆಗಾಗ 
ಬರೆಯುತ್ತಿದ್ದರು. ಸಾವಲಿರಾಮ್‌ಗೆ ಸಂಬಂಧಿಸಿದ ಪ್ರಶ್ನೆಗಳು, ಮೇರಾ ಪನ್ನಾಗೆ ಅವರು 
ನೀಡಿದ ಕೊಡುಗೆಗಳು ಚಕ್‌ಮಕ್‌ನ ಸಂಪಾದಕ ಮಂಡಳಿಗೆ ಮಕ್ಕಳು ಪತ್ರಿಕೆಯಲ್ಲಿನ 
ವಿಷಯಗಳನ್ನು ಹೇಗೆ ಸ್ವೀಕರಿಸುತ್ತಿದ್ದಾರೆ ಎಂಬುದನ್ನು ತಿಳಿದುಕೊಳ್ಳಲು ಸಹಾಯ 
ಮಾಡಿತು. ಆ ಸಮಯದಲ್ಲಿ, ಶಿಕಕರು ವೈವಿಧ್ಯಮಯ ವಿಷಯಗಳನ್ನು ಚರ್ಚಿಸಲು, 
ಪತ್ರಿಕೆಯಲ್ಲಿ ನೀಡಲಾದ ಕೆಲವು ಚಟುವಟಿಕೆಗಳನ್ನು ಮಾಡಿಸಲು ತರಗತಿಯಲ್ಲಿ 
ಚಕ್‌ಮಕ್‌ಗಳನ್ನು ಬಳಸುತ್ತಿದ್ದರು. ಆದ್ದರಿಂದ, ಚಕ್‌ಮಕ್‌ ಶಿಕ್ಷಕರಿಂದ ನಿರಂತರ 
ಪ್ರತಿಕಿಯೆಯನ್ನು ಪಡೆಯಿತು ಮತ್ತು ಅದು ಉದ್ದೇಶಿಸಿದ್ದ ಪೂರಕ ಓದು-ಕಲಿಕೆಯ 
ಸಾಮಗ್ರಿಯಾಗಿ ತನ್ನ ಉದ್ದೇಶವನ್ನು ಪೂರೈಸಿತು. 


ಕೆಲವು ವರ್ಷಗಳ ನಂತರ ಚಕ್‌ಮಕ್‌ ಕಬ್‌ಗಳು ಸ್ಥಾಪನೆಯಾದವು. ಚಕ್‌ಮಕ್‌ ಕ್ಲಬ್‌ಗಳು 
ಮಕ್ಕಳ ಕ್ಲಬ್‌ಗಳಾಗಿದ್ದು, ಅವು ಮಕ್ಕಳು ಪರಸ್ಪರರನ್ನು ಬೇಟಿ ಮಾಡುವ, ಸಭೆ ಸೇರುವ 
ಸ್ಥಳಗಳಾಗಿದ್ದವು. ಪತಿಕೆಯ ಹೆಸರು ತೆಗೆದುಕೊಂಡು ಕ್ಷಬ್‌ನ್ನು ಸ್ಥಾಪಿಸಲಾಯಿತೇ ಹೊರತು 
ಪತಿಕೆಯು ಈ ಕ್ಲಬ್‌ಗಳನ್ನು ನಡೆಸಲಿಲ್ಲ. ಪತ್ರಿಕೆಯನ್ನು ಅಲ್ಲಿ ಓದಿ ಚರ್ಚಿಸಲಾಗುತ್ತಿತ್ತು. 
ಕ್ಷಬ್‌ಗಳು ನೂರಕ್ಕೂ ಹೆಚ್ಚು ಸಂಖ್ಯೆಯಲ್ಲಿದ್ದವು. ಮಕ್ಕಳು ಮತ್ತು ಯುವಕರು ಅದನ್ನು 
ಒಂದು ನಿಗದಿಪಡಿಸಿದ ಸ್ಥಳದಲ್ಲಿ ನಡೆಸುತ್ತಿದ್ದರು. ವಾಚನಗೋಷ್ಠಿಗಳು, ನಿರೂಪಣೆಗಳು, 
ಚರ್ಚ್‌ಗಳು, ಸಂಗೀತ ಮತ್ತು ವಿನೋದವು ಈ ಕ್ಲಬ್‌ಗಳ ಬಾಗವಾಗಿತ್ತು. ಇಲ್ಲಿಯೂ, ಚಕ್‌ಮಕ್‌ 
ಮಕ್ಕಳಿಗೆ ಓದಲು ದೊರಕಿತು, ಅವರ ಓದು ವಿಸ್ತಾರವಾಯಿತು. ಈ ಪ್ರಕ್ರಿಯೆಯಿಂದ, ಮಕ್ಕಳು 


ನಿಯತಕಾಲಿಕದಿಂದ ಮತ್ತು ಮುಖ್ಯವಾಗಿ ಪರಸ್ಪರರ ಒಡನಾಟದಿಂದ ಸಾಕಷ್ಟು ಕಲಿತರು. 
ಚಕ್‌ಮಕ್‌ ಹಲವು ಬಿಸಿ ಬಿಸಿ ಚರ್ಚ್‌ಗಳಿಗೂ ಕಿಡಿಯನ್ನೂ ಹೊತ್ತಿಸಿತ್ತು. 


ಚಕ್‌ಮಕ್‌ ನಿಯತಕಾಲಿಕಗಳ ಮೊದಲ ದಶಕದ ಪ್ರತಿಗಳು ಅಥವಾ ಅದಕ್ಕಿಂತ 
ನಂತರದ್ದನ್ನು ನೋಡಿದರೆ ಅದು ಮುಖ್ಯವಾಗಿ 'ಹೇಗೆ ಮತ್ತು ಏಕ' ಪ್ರಶ್ನೆಗಳ 
ನಿಯತಕಾಲಿಕವಾಗಿತ್ತು ಎಂಬುದು ಗೊತ್ತಾಗುತ್ತದೆ. ಇದೊಂದು, ದೃಢೀಕರಿಸಲ್ಪಟ್ಟಿ ಸೂಕ್ತ 
ವಿವರಣೆಗಳೊಂದಿಗೆ, ಬಿನೋದವನ್ನೂ ಒಳಗೊಂಡ, ಇಲ್ಲಿನ ಬಹುಮುಖ್ಯವಾದ ಶೈಲಿಯ 
ಏಕಲವ್ಯ ಮಾದರಿಯ ಶಿಕ್ಷಣದ ವಿಧಾನವನ್ನು ಪ್ರತಿಬಿಂಬಿಸುತ್ತಿತ್ತ. ಈ ಸಮಯದಲ್ಲಿ, 
ಚಕ್‌ಮಕ್‌ ಗಮನಿಸುತ್ತಿದ್ದ ಸಮಸ್ಯೆಗಳು ಮತ್ತು ವಿಷಯಗಳು ನಗರ ಮತ್ತು ಅರೆ-ಗ್ರಾಮೀೀಣ 
ಮಧ್ಯಮ ವರ್ಗದವರಿಗೆ ಸಂಬಂಧಿಸಿದವುಗಳಾಗಿದ್ದವು. ಓದುಗರು ಹೆಚ್ಚಾಗಿ, ಅರೆ-ಗ್ರಾಮೀಣ 
ಪ್ರದೇಶದ ಹಿಂದಿ ಮಾತನಾಡುವ ಪ್ರದೇಶದ ಮಕ್ಕಳಾಗಿದ್ದರು. 


90 ರ ದಶಕದ ಕೊನೆಯಲ್ಲಿ, ಶಾಲೆಗಳಲ್ಲಿನ ಪ್ರಾಥಮಿಕ ಶಿಕಣ ಕಾರ್ಯಕ್ರಮಗಳು ಜನರ 
ಗಮನವನ್ನು ಹೆಚ್ಚಾಗಿ ಸಳೆಯಲಾರಂಭಿಸಿದಾಗ, ಚಕ್‌ಮಕ್‌ ಆರಂಭಿಕ ಓದುಗರಿಗೆ ಕಿರು ಗದ್ಯ 
ಮತ್ತು ಕವಿತೆಗಳನ್ನು ಸೇರಿಸುವುದರತ್ತ ಗಮನ ಬೀಡಿ ಈ ಬದಲಾವಣೆಗೆ ಸಹಕರಿಸಿತು. ಈ 
ಮೊದಲ ಹತರಿಂದ ಹದಿನೈದು ವರ್ಷಗಳಲ್ಲಿ, ಚಕ್‌ಮಕ್‌ನ ಗಮನವು ವಿಜ್ಞಾನದ 
ಮೇಲೆಯೇ ಕೇಂದ್ರೀಕೃತವಾಗಿದ್ದರೂ, ಅದರ ವ್ಯಾಪ್ಲಿಯು ಹೆಚ್ಚಾಗಿ ಸರ್ಕಾರಿ ಶಾಲೆಗಳು 
ಮತ್ತು ನಗರೇತರ ಪ್ರದೇಶಗಳಲ್ಲಿನ ಮಕ್ಕಳನ್ನು ಒಳಗೊಂಡಿತ್ತು. 


ಸುಮಾರು ಎರಡು ದಶಕಗಳ ನಂತರ ಇದು ಬದಲಾಯಿತು. ಚಕ್‌ಮಕ್‌ ವಿಜ್ಞಾನ 
ವಿಷಯಗಳತ್ತ ತನ್ನ ಗಮನವನ್ನು ಕಡಿಮೆ ಮಾಡಲಾರಂಭಿಸಿತು. ಈ ಬದಲಾವಣೆಯು 
ಹಲವಾರು ಕಾರಣಗಳಿಂದಾಗಿ ಉಂಟಾಯಿತು. ಒಂದು, ಈ ಹೊತ್ತಿಗೆ ಎಚ್‌ಎಸ್‌ಟಿಪಿ 
ಕೊನೆಗೊಂಡಿದ್ದು, ಮತ್ತೊಂದು ಸಂಪಾದಕೀಯ ತಂಡದಲ್ಲಿ ಬದಲಾವಣೆಯಾಗಿದ್ದು. 
ವಿಬಿನ್ನ ಪರಿಣತಿಯನ್ನು ಹೊಂದಿದ್ದ ಹೊಸ ತಂಡವು ವಿಬಿನ್ನ ರೀತಿಯಲ್ಲಿ ಚಕ್‌ಮಕ್‌ನ್ನು 
ಹೊರತರಲು ಬಿಶ್ವಯಿಸಿತು. ಇನ್ನೊಂದು ಕಾರಣವೆಂದರೆ, ಸಂಸ್ಥೆಯಾಗಿ ಏಕಲವ್ಯವು 
ವಿಜ್ಞಾನವನ್ನು (ಮತ್ತು ಇತರ ವಿಷಯಗಳು) ಮಕ್ಕಳಿಗೆ ಹೆಚ್ಚು ಸುಲಭವಾಗಿ ತಲುಪಿಸಲು 
ತಕ್ಕಮಟ್ಟಿಗೆ ಕೊಡುಗೆ ನೀಡಿದ್ದರೂ, ಈ ವಿಷಯಗಳನ್ನು ಜನಪ್ರಿಯಗೊಳಿಸುವಲ್ಲಿ ಸಾಕಷ್ಟು 
ವಸ್ತುಗಳನ್ನು  ವಿಷಯವಸ್ಸು(ಕಂಟೆಂಟ್‌ ಗಳನ್ನು (ಅದರ  ಮನಿಯತಕಾಲಿಕೆಗಳನ್ನೂ 
ಒಳಗೊಂಡಂತೆ) ಅಭಿವೃದ್ದಿಪಡಿಸಿತ್ತು. ಹಿಂದಿ ಭಾಷೆಗೆ ಸಂಬಂಧಿಸಿದಂತೆ ಮಕ್ಕಳ ಸಾಯಿತ್ಯ 
ಸಾಮಗ್ರಿಯ ಕೊರತೆ ಇತ್ತು. ವಾಸ್ತವವಾಗಿ, ಹಿಂದಿಯಲ್ಲಿ ಮಕ್ಕಳ ಸಾಯಿತ್ಯ ಕೃಷಿಯ ಪ್ರಮಾಣ 
ಬಹಳ ಕಡಿಮೆ ಮತ್ತು ಆ ಕೊರತೆ ಈಗಲೂ ಇದೆ. ಸ್ವಲ್ಪ ಮಟ್ಟಿಗೆ, ನಾವು ಮಕ್ಕಳ 
ಸಾಹಿತ್ಯವನ್ನು ಮಕ್ಕಳಿಗಾಗಿ ಬರೆದದ್ದು ಎಂದು ಭಾವಿಸುತ್ತೇವೆ. ಇದನ್ನು 
ಮನಸ್ಸಿನಲ್ಲಿಟ್ಟುಕೊಂಡು, ಚ್‌ಕ್‌ಮಕ್‌ ಮಕ್ಕಳಿಗಾಗಿ ಕಥೆಗಳು ಮತ್ತು ಕವಿತೆಗಳನ್ನು 
ಒಳಗೊಂಡಂತೆ ಸಾಹಿತ್ಯವನ್ನು ಅಭಿವೃದ್ಧಿಪಡಿಸಲು ಪ್ರಸಿದ್ಧ (ಮತ್ತು ಅಷ್ಟು ಪ್ರಸಿದ್ದರಲ್ಲದ) 
ಲೇಖಕರೊಂದಿಗೆ ಕೆಲಸ ಮಾಡಲು ಪ್ರಾರಂಬಿಸಿತು. ಮಕ್ಕಳಿಗಾಗಿ ಬರೆಯುವ ಆಸಕಿಯಿದ್ದ 
ಎಲ್ಲರಿಗೂ ಚಕ್‌ಮಕ್‌ ವೇದಿಕೆಯಾಯಿತು. ಈ ಸಮಯದಲ್ಲಿ ಇದು ಮೊದಲಿನ ಕಪ್ಪು ಮತ್ತು 
ಬಿಳಿ ಬಣ್ಣದಿಂದ ನಾಲ್ಕು-ಬಣ್ಣದ  ಮುದ್ರಣಕ್ಕ ಬದಲಾಯಿತು ಮತ್ತು ಇದನ್ನು 
ವೃತ್ತಿಪರವಾಗಿ ವಿನ್ಯಾಸಗೊಳಿಸಲಾಗಿತ್ತು. 


ಚಕ್‌ಮಕ್‌ ಯಾವಾಗಲೂ ಏಕಲವ್ಯದ ಇತರ ಪ್ರಕಟಣೆಗಳಿಗೂ ಸಾಕಷ್ಟು ಸಂಪನ್ಮೂಲವನ್ನು 
ಒದಗಿಸಿದೆ. ಕವನ ಸಂಕಲನಗಳು, ಕವಿತೆಗಳ ಪೋಸ್ಟರ್‌ಗಳು, ಕವಿತೆಗಳ ಕಾರ್ಡ್‌ಗಳು, ಕಥಾ 
ಸಂಗ್ರಹಗಳು ಎಲ್ಲವೂ ಚಕ್‌ಮಕ್‌ನಲ್ಲಿ ಮೊದಲು ಪ್ರಕಟವಾದ ನ೦ತರ ಅವುಗಳನ್ನು ವಿವಿಧ 
ರೂಪದಲ್ಲಿ ಅಭಿವೃದ್ಧಿಪಡಿಸಲಾಗಿದೆ. ಉದಾಹರಣೆಗೆ, ಆಜಾದಿ ಕ ನುಕಿ ಮತ್ತು ಲೋಮ್ಲಿ 
ಔರ್‌ ಜಮೀನ್‌ ನಂತಹ ಪುಸ್ತಕಗಳು ಮೇರಾ ಪನ್ನಾಗೆ ಸಲ್ಲಿಸಲಾದ ಕಥೆಗಳ ಸಂಗ್ರಹವನ್ನು 
ಒಳಗೊಂಡಿವೆ. ತೀರಾ ಇತ್ತೀಚೆಗೆ ಚಕ್‌ಮಕ್‌ನ ಕೆಲವು ಕಥೆಗಳನ್ನು ಚಿತ್ರ ಕಥೆಗಳ 
ಪುಸ್ತಕಗಳಾಗಿ ಪ್ರಕಟಿಸಲಾಗಿದೆ. ಉದಾಹರಣೆಗೆ ಪತಂಕ್‌ & ಕರಾಮತ್‌ ಸಾಂಖ್‌ ನೆ ಸೋಚಾ, 
ಹಮಾರಿ ಗಾಯ್‌ ಜಾನಿ ಮುಜೆ ಹೋಯಿ ನಹಿ ಖಿಲಾಯಾ, ಬೈತಾ ಆಸ್‌ ಲಗಾಯೆ. ಪ್ರಸ್ನುತ, 
ಏಕಲವ್ಯ ಪ್ರಕಾಶನದವರು ಚಕ್‌ಮಕ್‌ನಲ್ಲಿ ಎಳೆಯ ಯುವಕರು ಪ್ರಕಟಿಸಿದ ಕಥೆಗಳ 
ಸಂಗ್ರಹವನ್ನು ಅಭಿವೃದ್ಧಿಪಡಿಸುತಿದ್ದಾರೆ. ಮಕ್ಕಳು ಮತ್ತು ಚಕ್‌ಮಕ್‌ನೊಂದಿಗೆ ಸಾಹಿತ್ಯವೂ 
ಬೆಳೆಯುತ್ತಾ ಬಂದಿದೆ. 


2000ದ ಅಂತ್ಯದಿಂದೀಚೆಗೆ ಜಕ್‌ಮಕ್‌ನ್ನು ಹೊಸ ಅವತಾರದೊಂದಿಗೆ ಪ್ರಕಟೆಸಲಾಯಿತು. 
ಹೆಚ್ಚು ಕಾಲ್ಪನಿಕ, ಮೇರಾ ಪನ್ನಾ ಗೆ ಹೆಚ್ಚಿನ ಒತ್ತು ಮತ್ತು ಗಣಿತ, ವಿಜ್ಞಾನಕ್ಕೆ ಸ್ಪಲ್ಪ ಕಡಿಮೆ 
ಆದ್ಯತೆ. ಈ ಹೊತ್ತಿಗೆ ಮತ್ತೊಂದು ಬದಲಾವಣೆಯಾಗಿತ್ತು - ಇದು ಚಕ್‌ಮಕ್‌ನ ವಾಪ್ತಿ. 
ಚಕ್‌ಮಕ್‌ ಸರ್ಕಾರಿ ಶಾಲೆಗಳು, ಅರೆ ಗ್ರಾಮೀಣ ಮತ್ತು ನಗರೇತರ ಪ್ರದೇಶಗಳಿಂದ ಖಾಸಗಿ 
ಶಾಲೆಗಳು ಹಾಗೂ ನಗರ ಪ್ರದೇಶಗಳಿಗೆ ಸ್ಥಳಾಂತರಗೊಂಡಿತು. ಈ ಹಂತದಲ್ಲಿ ಉದ್ದೇಶಿತ 
ಓದುಗರ ವಯಸ್ಸು ಈ ಮೊದಲು ನಿಗದಿ ಪಡಿಸಿದ್ದಕ್ಕಿಂತ ಸ್ವಲ್ಪ ಹೆಚ್ಚಿನ ವಯಸ್ಸಿಗೆ ಏರಿತು. 
ಪ್ರಸ್ತುತ ಈ ಚಕ್‌ಮಕ್‌ ಮಾಧ್ಯಮಿಕ ಶಾಲಾ ಮಕ್ಕಳ ಜೊತೆಗೆ ಪ್ರೌಢಶಾಲೆಯ ಮಕ್ಕಳ 
ಅಗತ್ಯಗಳನ್ನೂ ಪೂರೈಸುತ್ತಿದೆ. ಚಕ್‌ಮಕ್‌ ಒಳಗೊಳ್ಳುವ ವಿಷಯಗಳನ್ನು ಈ ಮಕ್ಕಳನ್ನು 
ಮನಸ್ಸಿನಲ್ಲಿಟ್ಟುಕೊಂಡು ಅಭಿವೃದ್ದಿಪಡಿಸಲಾಗುತ್ತಿದೆ - ವಿಷಯಗಳ ಆಯ್ಕೆಯಲ್ಲಿ ಅವರ 
ಸಾಕ್ಷರತೆಯ ಮಟ್ಟಿಗಳು, ಅವರಿಗೆ ಸಂಬಂಧಿಸಿದ ಸಮಸ್ಯೆಗಳು ಮತ್ತು ಜೊತೆಗೆ ಅವರ ಆರ್ಥಿಕ 
ಪರಿಸ್ಥಿತಿಯನ್ನು ಗಣನೆಗೆ ತೆಗೆದುಕೂಳ್ಳಲಾಗುತ್ತಿದೆ. ಚಕ್‌ಮಕ್‌ನ್ನು ಖಾಸಗಿ ಶಾಲೆಗಳು ತಮ್ಮ 
ತರಗತಿಗಳಲ್ಲಿ ಬಳಸಿಕೊಂಡವು. ಕವಿ ಗುಲ್ಮಾರ್‌ ಅವರು ಒಂದು ಸಂಚಿಕೆಯಲ್ಲಿ 
ದ್ವಿಪದಿಯನ್ನು ನೀಡುತ್ತಿದ್ದರು ಮತ್ತು ಮಕ್ಕಳು ಮುಂದಿನ ಸಂಚಿಕೆಗೆ ಅದಕ್ಕೆ ಸರಿಹೊಂದುವ 
ಚಿತ್ರಗಳನ್ನು ಕಳುಹಿಸುವ ಮೂಲಕ, ಅಂಕಣ ಬೋಲಿ ರಂಗೋಲಿ ಗಳ ಮೂಲಕ ಹಾಗೂ 
ವಿವಿಧ ಚಟುವಟಿಕೆಗಳಿಗಾಗಿ ಮೀಸಲಿರುವ ಅಂಕಣಗಳ ಮೂಲಕ, ಮಕ್ಕಳನ್ನು ಹಲವಾರು 
ರೀತಿಯಲ್ಲಿ ಕಲಿಕೆಯಲ್ಲಿ ತೊಡಗಿಸಲಾಯಿತು. ಮತ್ತೊಂದು ಅಂಕಣ ಅಗರ್‌-ಮಗರ್‌ , 
ಇದರಲ್ಲಿ ಮಕ್ಕಳು ಗುಲ್ಲಾರ್‌ಗೆ ಪ್ರಶ್ನೆಗಳನ್ನು ಕೇಳುತ್ತಿದ್ದರು ಮತ್ತು ಅವರು ಆಗಾಗ್ಗೆ 
ಪ್ರಾಸದಲ್ಲಿ, ಆಗಾಗ್ಗೆ ವಿಚಿತ್ರ ಶೈಲಿಯಲ್ಲಿ ಉತ್ತರಿಸುತ್ತಿದ್ದರು. ಎಳೆಯ ಯುವಕರಿಗೆ ಬರೆಯಲು 
ಉತ್ತೇಜನ ನೀಡಲಾಯಿತು, ಈ ವಯೋಮಾನದವರಿಗೆ ಸಾಹಿತ್ಯವನ್ನು ರಚಿಸಲು ಅವಕಾಶ 
ನೀಡಲು ನವ ದೆಹಲಿಯ ಅಂಕುರ್‌ ಎಂಬ ಸಂಸ್ಥೆಯ ಸಹಯೋಗದೊಂದಿಗೆ ಚಶ್ಮಾ ನಯಾ 
ಹೈ ಎಂಬ ಅಂಕಣವನ್ನು ಪರಿಚಯಿಸಲಾಯಿತು. ಪ್ರಕೃತಿ ಸಂರಕ್ಷಣೆಯಲ್ಲಿ ತೊಡಗಿರುವ 
ಸಂಸ್ಥೆ ನೇಚರ್‌ ಕನ್ಸರ್ವೇಶನ್‌ ಫೌಂಡೇಶನ್‌ನ ಸಹಯೋಗದೊಂದಿಗೆ, ಲೇಖನಗಳ ಸರಣಿ 
ಮತ್ತು ಪ್ರಕೃತಿಗೆ ಸಂಬಂಧಿಸಿದ ಜಟಿವಟಿಕೆಗಳ ಕುರಿತು ಲೇಖನಗಳನ್ನು ಅನುವಾದಿಸಿ 
ಪ್ರಕಟಿಸಲಾಗಿದೆ. ಇತರೆ ಹಲವು ಪ್ರಯೋಗಗಳನ್ನು ಕೂಡ ಅದರಲ್ಲಿ ಮಾಡಲಾಯಿತು. ಅವು 
-ಧಾರಾವಾಹಿ ರೂಪದಲ್ಲಿ ಬಿಕ್ಟುವಿನ ಚಿತ್ರ ಕಥೆಯ ಪ್ರಕಟಣೆ, ಕಥಾ ಸರಣಿ ರೂಪದಲ್ಲಿ 


ಧಾರಾವಾಹಿಯ ಪ್ರಕಟಿಣೆ, ಹಲವು ಸಂಚಿಕೆಗಳಲ್ಲಿ ಕಂಡುಬಂದ ರಾಮ್‌ಸಹಾಯ್‌ ನಂತಹ 
ಹಲವು ಪಾತ್ರಗಳ ಪರಿಚಯ ಇತ್ಯಾದಿ. 


ಈ ಎಲ್ಲವುಗಳ ಮೂಲಕ, ಚಕ್‌ಮಕ್‌ ಶಾಲಾ ಮಕ್ಕಳಿಗೆ ತರಗತಿಯಲ್ಲಿ ಬಳಸಬಹುದಾದ 
ಸಾಮರ್ಥ್ಯವನ್ನು ಹೊಂದಿರುವ ಮೈನೋದದಿಂದ ಕೂಡಿದ ಪೂರಕ ಒದುವ 
ಸಾಮಗ್ರಿಯಾಗಿ ಮುಂದುವರೆಯಿತು. 


ಹಾಗಾಗಿ, ಹಲವು ವರ್ಷಗಳಿಂದ, ಚಕ್‌ಮಕ್‌ನ್ನು ಮೂರೂ ಗುಂಪಿನ ಜನರು ಬಳಸಿದ್ದಾರೆ. 
ಮೊದಲನೆಯದು ನಾವು ಚಕ್‌ಮಕ್‌ ಯಾರಿಗಾಗಿ ತಯಾರಿಸುತ್ತೇವೋ ಆ ವಬಿರ್ದಿಷ್ಠ ಗುಂಪಿನ 
ಮಕ್ಕಳು. ಅವರು ಅದನ್ನು ಓದಲು ಖುಷಿಪಡುತ್ತಾರೆ ಮತ್ತು ಅದರಿಂದ ಕಲಿಯುತ್ತಾರೆ. 
ಐತಿಹಾಸಿಕವಾಗಿ ನೋಡುವಾಗ, ನಾವು ಪತ್ರಿಕೆಯನ್ನು ರೂಪಿಸುವಾಗ ಅವರನ್ನು 
ಮನಸ್ಸಿನಲ್ಲಿ ಇಟ್ಟುಕೊಂಡಿಲ್ಲದಿದ್ದರೂ, ಚ್‌ಕ್‌ಮಕ್‌ನಿಂದ ಇತರ ಎರಡು ಗುಂಪುಗಳೂ ಸಹ 
ಪ್ರಯೋಜನ ಪಡೆದಿವೆ, ಒಬ್ಬರು ವಿವಿಧ ಸಂಸ್ಥೆಗಳಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾಗಿ 
ಮಕ್ಕಳೊಂದಿಗೆ ಕೆಲಸ ಮಾಡುವವರು, ವಿವಿಧ ರೀತಿಯಲ್ಲಿ ಮಕ್ಕಳನ್ನು ತೊಡಗಿಸಲು 
ಪತ್ರಿಕೆಯಲ್ಲಿ ನಿರೂಪಿಸಲಾದ ವಿಷಯಗಳನ್ನು ಬಳಸಿಕೊಂಡಿದ್ದಾರೆ. ಇನ್ನೊಬ್ಬರು ಶಿಕ್ಷಕರು, 
ಚಕ್‌ಮಕ್‌ನ್ನು ತರಗತಿಗಳಲ್ಲಿ ಓದಿ, ಪತ್ರಿಕೆಯಲ್ಲಿ ಕೇಳಿದ ಪ್ರಶ್ನೆಗಳನ್ನು ಚರ್ಚಿಸಿ ಉತ್ತರಿಸಲು 
ಬಳಸಿದ್ದಾರೆ. ಈ ರೀತಿಯಲ್ಲಿ, ಚಕ್‌ಮಕ್‌ ಯಾವಾಗಲೂ ಮಕ್ಕಳಿಗೆ ಮೋಜಿನ ಪತ್ರಿಕೆಯಾಗಿ, 
ಸಾಹಿತ್ಯ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಮಕ್ಕಳಿಗೆ, ಶಿಕಕರಿಗೆ ಮತ್ತು ಇತರರಿಗೆ ಸಂಪನ್ಮ್ನೂಲವಾಗಿದೆ. 


ಸುಶೀಲ್‌ ಜೋಶಿ, ಟುಲ್‌ ಟಿಲ್‌ ಬಿಸ್ವಾಸ್‌ ಮತ್ತು ಸಿ.ಎನ್‌ ಸುಬ್ರಮಣ್ಯಂ ಅವರೊಂದಿಗಿನ ಸಂಭಾಷಣೆಗಳು 
ಮತ್ತು ಮಾಹಿತಿಯ ಆಧಾರದ ಮೇಲೆ. 


KKK 


ವಿನತಾ ವಿಶ್ವನಾಥನ್‌: ಇವರು ಚಕ್‌ಮಕ್‌ ಪತ್ರಿಕೆಯ ಸಂಪಾದಕರು. ಅವರು ಪರಿಸರ 
ಶಾಸ್ಪಜರಾಗಿ ತರಬೇತಿ ಪಡೆದಿದ್ದಾರೆ ಮತ್ತು ಸಂಶೋಧಕರು, ಶಿಕ್ಷಕಿ ಮತ್ತು ವಿಜ್ಞಾನ 
ಬರಹಗಾರರಾಗಿ ಕೆಲಸ ಮಾಡಿದ್ದಾರೆ. ಅವರನ್ನು wಗatha@gmailcom ನಲ್ಲಿ 
ಸಂಪರ್ಕಿಸಬಹುದು. 


